ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1824(2184) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕವಟಗಿಮಠಮಹಾಂತೇಶ್‌ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 


ಉತ್ತರಿಸುವ ಸಚಿವರು: ಅಬಕಾರಿ ಸಚಿವರು 


ವಿಷಯ :  ಎಂ.ಎಸ್‌.ಐ.ಎಲ್‌. ಮದ್ಯದಂಗಡಿಗಳಿಗೆ ಪರವಾನಗಿ ದೊರೆತರೂ ಅಂಗಡಿ ತೆರೆಯಲು ಸ್ಥಳಾವಕಾಶ 
ಸಿಗದಿರುವ ಬಗ್ಗೆ 


(ಅ) ಖಾಸಗಿ ಬಾರ್‌ ಮಾಲೀಕರುಗಳ ಪ್ರಭಾವದಿಂದಾಗಿ ಸರ್ಕಾರಿ ಸ್ವಾಮ್ಯದ ಎಂ.ಎಸ್‌.ಐ.ಎಲ್‌ 
ಮದ್ಯದಂಗಡಿಗಳಿಗೆ ಮಂಜೂರಾತಿ ದೊರೆತರೂ ಅಂಗಡಿ ತೆರೆಯಲು ಸ್ಥಳಾವಕಾಶ ಸಿಗದಿರುವ 
ವರದಿಗಳು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ರಾಜ್ಯದಲ್ಲಿ ಮಂಜೂರಾತಿ ದೊರೆತು ಅಂಗಡಿ ತೆರೆಯಲು ಸಾಧ್ಯವಾಗದಿರುವ 
ಪ್ರಕರಣಗಳೆಷ್ಟು ; ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) ರಾಜ್ಯದಲ್ಲಿ ಎ೦ಂ.ಎಸ್‌.ಐ.ಎಲ್‌ ನಿಂದ ನಡೆಸಲಾಗುವ ಮದ್ಯದಂಗಡಿಗಳ ಮಳಿಗೆಗಳೆಷ್ಟು ; 


(ಈ) ಬೆಳಗಾವಿ ಜಿಲ್ಲೆಯಲ್ಲಿರುವ ಒಟ್ಟಿ ಎಂ.ಎಸ್‌.ಐ.ಎಲ್‌. ಮದ್ಯದಂಗಡಿ ಮಳಿಗೆಗಳೆಷ್ಟು ; 
ಮಂಜೂರಾತಿ ದೊರೆತು ಅಂಗಡಿ ತೆರೆಯಲು ಸಾಧ್ಯವಾಗಿಲ್ಲದ ಪ್ರಕರಣಗಳೆಷ್ಟು ? 


